ಎಂ.ಜಿ. ನಾಗೆರಾಜ್‌* 


ಕೊಡಗಿನ ಕಲ್ಲ್‌ಬೋಭಿಗಳು (ಮೇಟಿ ಕಂಬಗಳು ! ) 


ಒಕ್ಕಲುಕಣದ ನಡುವೆ ಇರುವ ಮರದ ಅಥವಾ 
ಕಲ್ಲಿನ ಕಂಬಕ್ಕೆ ಮೇಟಿ, ಮೇಂಟಿ ಮೇಓಕಂಬ ಎಂದೆಲ್ಲ 
ಹೆಸರು ಹೇಳುವುದುಂಟು. ಅದನ್ನು *ಗೋಸಾಸ?' 
ದೊಡನೆ ನಂಟು ಹಾಕುವುದುಂಟು. ಎತ್ತು, ಕೃಷಿ, 
ಧರ್ಮ, ದೈವ, ಹಬ್ಬ; ಬಲಿ ಇತ್ಯಾದಿ ಸಂಬಂಧಗಳೂ 
ಪೌರಾಣಿಕವಾಗಿ ಹಾಗು ಐತಿಹಾಸಿಕವಾಗಿ ಅದಕ್ಕೆ ಇದ್ದು 
ಗಮನ ಸೆಳೆಯುತ್ತದೆ. ಇತಿಹಾಸ ಪೂರ್ವಕಾಲದ 
ಪವಿತ್ರ ಧಾರ್ಮಿಕ ಆಚಾರದ. ಒಂದು ರೂಪಾಂತರ 
ಇದರಲ್ಲಿ ಅಡಕಗೊಂಡಿರುನವಂತಿದೆ. ಸ್ತಂಭ ಪೂಜೆಯ 
ಇತಿಹಾಸವೂ ಇದರಲ್ಲಿ ಮೇಳೈಸಿದೆನ್ನುವಂತಿದೆ. ಸೈಂಧವ 
ಸಂಸ್ಕ್ರತಿಯ ಲಿಂಗಶಿಲ್ಪದ ಚಹರೆಗಳನ್ನು ತೋರುವ, 
ಮೂಲಮನೆ ಕಟೊ ಣದ ಅವಿಭಾಜ್ಯ ಅಂಗವಾಗಿರುವ 
ಜನಸದ ಆಚಾರಗಳು ಹಾಗು ಮೇಲೆ ಸೂಚಿಸಿದ 
ಸಂಬಂಧಗಳನ್ನು ಹೊಂದಿ ಕೊಡವ ಭಾಷೆಯಲ್ಲಿ "ಕಲ್‌ 
ಜೋಟ'ಗಳೆಂದು ಕರೆಸಿಕೊಳ್ಳುವ ಮೇಓಸ್ತಂಭಗಳು 
ಕೊಡಗಿನಲ್ಲಿ ಐನ್‌ಮನೆಯ ಹಟ್ಟಯಲ್ಲಿ ಕಾಣಬರುವುದು 
ಸಾಮಾನ್ಯ. ಇಲ್ಲಿ ಅದು ನಡೆದು ಬಂಡೆ ದಾರಿಯನ್ನು 
ತೌಲನಿಕವಾಗಿ ಗಮನಿಸುವ ಪ್ರಯತ್ನನಾಗಿದೆ. 


ಕೊಡಗಿನಲಿ ಸುಗ್ಗಿ ಕಂಬ-ಕಟ್ಟೆ, ಹೆಬ್ಬದಲ್ಲಿ 
ಣ್‌ ಣಿ ಚೆ ಬಿ `ಎ 
ಬೇಟಿಯ ಪ್ರಾಣಿಗಳನ್ನು ದೇವರ ಕೆರೆಯಲ್ಲಿ ಮುಳುಗಿಸಿ 


ಸಿಡುವುದು, ಭದ್ರಕಾಳಿ ಹೆಬ್ಬದಲ್ಲಿ ತಲೆಗೆ ಕೊಂಬನ್ನು 
ಹಿಡಿದು ಆಡುವ ಕೊಂಬಾಟಿ, ಹಾಗು ಹುಲ್ಲು ಕೊಂಬು 
ಗಳನ್ನು ಧರಿಸಿ ಆಡುನ ಆಟ, ಕಲ್ಲುಬೋಟಗಳ ಶಿಲ್ಪ 
ಹಾಗು ತುದಿಯ ಆಕಾರ ಇವೆಲ್ಲ ಎತ್ತು, ಒಕ್ಕಲು, 
ದೈವ, ದಾನ, ಧರ್ಮ, ಆಳು-ಒಡೆಯ ಸಂಬಂಧ 
ಗಳೂ ಇಲ್ಲಿನ ಕಲ್‌ಬೋಟಗಳಾಗಿವೆ. ಅಂತಾಗಿ ಕನ್ನಡ 
ಭಾಷೆಯ *ಮೇಟಕಂಬ' ಕೊಡಗಿನ "ಕಲ್‌ಬೋಟಿ'ಗೆ 
ಸಂವಾದಿಯಾಗುತ್ತದೆ. ಆ "ಬೋಟ'ಯ ವೈನಿಧ್ಯ 
ವಿಸ್ತಾರವನ್ನು ಪರಿಚಯಿಸಲು ಸಹಾಯಕವಾಗುತ್ತದೆ. 


ಬಾದಾನಿ ಚಾಲುಕ್ಯರ ಅಂತ್ಯಕಾಲದಲ್ಲಿ ಆರಂಭ 


ಆರಂಭದ ಅವಧಿಯಲ್ಲಿ ಬೆಳವಣಿಗೆ ಕಳೆದುಕೊಂಡ 
"ನೋಸಾಸ' ಕಂಬಗಳ! ನಂಟನ್ನು ಮೇಟಕಂಬಗಳಿಗೆ 
ಹೊಂದಿಸಿರುವುದುಂಟು, 2 

"ಗೋಸಹಸ್ರ'(> ಗೋಸಾಸ)ದಕ್ಲ ಮುಖ್ಯವಾಗಿ ಕೃಷಿ 
ಸಂಬಂಧದ ತಾಂತ್ರಿಕ 
ಇದೆ; ಮೇಟಿ ಸಾಸಿರ್ನರು, ಎಂದಿರುವಲ್ಲಿ, ಆಳು 
ಗಳಿಗೆ ಒಕ್ಕಲುಕಣದ ಸ್ತ ಂಭ ನಿಲ್ಲಿಸುನಲ್ಲಿ ನೀಡುತ್ತಿದ್ದ 


* ನಂ, ೨೯, ಮಹಡಿ, ೨ನೆಯ ಅಡ್ಡರಸ್ತೆ, ಶ್ರೀರಾಮನಗರ, ಮಹಾಲಕ್ಷ್ಮಿಪುರ, ಬೆಂಗಳೂರು-೫೬೦೦೮೬ 
1 ಎಂ.ಎಂ. ಕಲಬುರ್ಗಿ : ಐತಿಹಾಸಿಕ ಕನ್ನಡೆ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು, ೧೯೯೧, ಪು. ೨೬ 


೧೫೦ 


ಇತಿಹಾಸ ದರ್ಶನೆ 


ದಾನದ ಸಂಗತಿಯೂ ಇದೆ.  ಆಯದವರಿಗೆ ಆಳು 
ಕೃಷಿಕನಿಗೆ ಬೆಳೆಯ ಪಾಲು ಕಲ್ಲುಬೋಟಿಯ ಬಳಿ 
ನೀಡುವ ಪದ್ಧತಿ ಈಗಲೂ ಇದೆ. 


ಸಾಮಾನ್ಯವಾಗಿ ಮನೆತನದ ಹಿರಿಯರು ಕಟ್ಟಿದ 
ಮೂಲ ಮನೆಯಾದ "ಐನ್‌ಮನೆ'ಯ ಒಂದು ಜನಿ 
ಭಾಜ್ಯ ಅಂಗವಾಗಿ ಮನೆಯ ನೈರುತ್ಯ ಮೂಲೆ' ಪಾರ್ಶ್ವ 
ದಲ್ಲಿ. ಈ ಜೋಟಿಗಳಿರುತ್ತವೆ. ಒಕ್ಸಲುಕಣದಲ್ಲಿ, 
ಮನೆಯ ಮುಂದಿನ ಅಂಗಳದಲ್ಲಿ ಇರುತ್ತವೆ. *ೆಲವೆಡೆ 
ಮನೆಯ ನಾಲ್ಕೂ ಕಡೆ ಎರಡೆರಡು ಸಂಖ್ಯೆಯಲ್ಲಿ ನಿಂತಿ 
ರುವುದುಂಟು. ಸರಿಹದಲ್ಲಿ ಸತ್ತಾಯ (ಭತ್ತದ ಕಣಜ) 
ಇರುವುದುಂಟು. “ಮನೆಗೊಂದು ಬೋಟ ಕಣ 
ಕ್ಕೊಂದು ಬೋಟ' ಎಂಬ ಮಾತೇನೋ ಇದೆ. ಆದರೆ 
ತಕ್ಕ ಮುಖ್ಯಸ್ಥರ, ಗೌಡ ಮುಖ್ಯಸ್ಥರ ಹಟ್ಟಿ ಯಲ್ಲಿ 
ಇವು ಇರಲೇಬೇಕೆಂಬ ಅಧಿಕಾರ ನಿಮಿತ್ತ ರಾಜನಿಯಮ 
ವಿತ್ತಂತೆ. ವಸ್ತುಶಃ ಈ ಮುಖ್ಯಸ್ಥರ ಹಟ್ಟಿಗಳಲ್ಲಿ 
ಇಂದೂ ಕಾಣಬರುವುದುಂಟು, ವ್ಯವಸಾಯದ ಅಧಿ 
ದೇವತೆ ಇಗ್ಗು ತಪ್ಪನಿಗೆ ಪಾಡಿ ನಾಲ್ಲುನಾಡು-- 
ನಾಪೋಕ್ಲು ನಾಡಿನಲ್ಲಿ ಕಲ್ಲ್‌ ಬೋಟಗಳು ಆಗಿ 
ಬರದು ಎಂಬ ಅಚ್ಚರಿಯ ಅಂಶನಿದ್ದದ್ದೂ, 
ಒಂದು ಕಾಲಕ್ಕೆ ಅಲ್ಲಿ ಅವು ಇದ್ದ ಕುರುಹಾಗಿ ಆ 
ದೇವರಿಗೆ ಇಂದೂ ಹೋಗುವ ಎತ್ತು ಪೊರಟ್ಕ ನಡಿ 
ಯುವ ಅಕ್ಕಿ ತುಲಾಭಾರ, ವ್ಯಕ್ತಿ ಯೇ ಒಯ್ಯುವ 
ಪಾಲು ಬೈನಾಡು ಇತ್ಯಾದಿ ಅಂಶಗಳೇ ಸಾಕ್ಷಿ ಆಗಿವೆ. 
ಅಲ್ಲದೆ ಮೇಲಿನ ಮಾತಿಗೆ ಅಸವಾದವಾಗಿ ಕುಟ್ಟಂ 
ಜೆಟ್ಟಿರ ಐನ್‌ಮನೆಯ ಅಂಗಳದಲ್ಲಿ ಇಂದಿಗೂ "ಅತ್ತ 
ಪಟ್ಟಿ' ಅಥವಾ “ಅತ್ತಬೋಟಿ' ಕೊಡವ ಭಾಷೆಯಲ್ಲಿ 
("ಅತ್ತ', ಎಂದರೆ "ದನಕರು' ಎಂದರ್ಥ) ಅಂದರೆ ಮಿತ್ತ 
ಕಲ್ಲ್‌ ಬೋಟಿ ಇರುವುದೇ ಸಾಕ್ಷಿ ಆಗಿದೆ. ಆದರೆ 
ಇಲ್ಲಿಂದ ಮೊದಲು ಇಗ್ಗುತಪ್ಪನಿಗೆ ಹೋಗುತ್ತಿದ್ದ ಎತ್ತು 
ಪೊರಟ ಇಂದು ಹೋಗುತ್ತಿಲ್ಲ. ಬದಲು ಮನೆಯ 
ವ್ಯಕ್ತಿ ತಾನೇ "ಪಾಲು ಬೈನಾಡು' ಒಯ್ಯುತ್ತಾರೆ.3 


ಕೃಷಿ-ಒಕ್ಕೆಲು ಕೆಲಸ, ಭತ್ತದ ದಾನ, ಧರ್ಮ, 
ದೇವಾಚಾರ, ದನಕರು. ಸಂಬಂಧ, ಈ ಸ್ತಂಭಗಳ 
ಅಸ್ತಿತ್ವದೊಡನೆ ಮೇಳೈಸಿದೆ. ಹುತ್ತರಿ ಕದಿರು ಹಾಕಿ, 
ಸೆರೆಕಟ್ಟು ವಲ್ಲಿ ಈ ಸ್ವಂಭ ಮನೆಯ ಆಸ್ತಿಯ ಭಾಗ 
ವೆಂದೂ ಪರಿಗಣನೆ ಇದೆ. ಹಾಲೇರಿ ಅರಸರ ಅಪ್ಪುಂಗಳ 
ಅರಮನೆ, ಗರ್ನಾಲೆ ಅರಮನೆ ಇತ್ಯಾದಿ ೫೪ ಪಂನ್ಯ 
ಭೂಮಿಗೆ ಸಂಬಂಧಿಸಿದಂತೆ ಸಂಬಂಧಿಸಿದೆ ಅರಮನೆಯ 
ಹಟ ಯಲ್ಲಿ ಈ ಬೋಟಗಳು ಅಧಿಕಾರ ಮಾನ್ಯತೆಯ 
ಸಂಕೇತಗಳಾಗಿಯೂ ಇದ್ದಂತೆ ತೋರುತ್ತದೆ. ಪ್ರಾಯಶಃ 
ಗ್ರಾಮತಕ್ಕ, ದೇವತಕ್ಕ, ಗ್ರಾಮಗೌಡರಲ್ಲಿನ ಬೋಟಿ 
ಗಳೂ ಈ ಸಂಪ್ರದಾಯ ಕಾರಣ ಆಸ್ತಿತ್ವದಲ್ಲಿರುವಂತಿದೆ. 
ಕೆಲವೆಡೆ ಈ ಜೋಟಿಗೆ ಕಟ್ಟಿ ಹಾಕಿ ತಪ್ಪಿಗೆ ಶಿಕ್ಷೆ ವಿಧಿಸು 
ತ್ರಿ ದ್ವರೆನ್ನಲಾಗಿದೆ. 


ಕಲ್ಲ್‌ ಜೋಟಿಗಳ ವರ್ಗೀಕರಣ : ಸಾಮಾನ್ಯ 
ವಾಗಿ "ಕಲ್ಲ್‌ ಬೋಟಿ' ಎಂಬ ಹೆಸರಿನೊಡನೆ ಮೇಟ 
ಕಂಬ ಅರ್ಥ ಹೊತ್ತಿದ್ದರೊ, ಇವುಗಳ ಸ್ವರೂಪ, 
ಕೂಡಿರುವ ಕ್ರಿಯೆಗಳ ಹಿನ್ನೆಲೆಯಲ್ಲಿ ವಿಂಗಡಣೆಯ 
ಅವಶ್ಯಕತೆ ಇಜಿ. ಇನಲ್ಲಕ್ಕೂ ಹುತ್ತರಿಯಲ್ಲಿ ಭತ್ತದ 
ಕದಿರು ಕಟ್ಟುವುದು ಸಾಮಾನ್ಯ. ಈ ಬೋಟಿ ಹಾಗು 
ಓಣಿ ದಾಟಿದರೆ ಕಾಣುವುದೇ ಗದ್ದೆ. 


ಸಾಜಕಲ್ಲ್‌ ಬೋಟಿ : ಎಲ್ಲೆಡೆ ಒಕ್ಕಲುಕಣ 
ದಲ್ಲಿ ಕಾಣಬರುವ ಈ ಬೋಟಗಳು ಸಾಮಾನ್ಯ ಸಹೆಜ 
ನಿರಾಶ್ರಯ ರೂಪದವಾಗಿ ಮನೆಯ ಹಿಂಪಾರ್ಶ್ವದ ಕಣ 
ಗಳಲ್ಲಿರುತ್ತವೆ. ವಿನ್ಯಾಸದಲ್ಲಿ ಉರುಟಾಕಾರ ಅಥವಾ 
ನಾಲ್ಕು ಮುಖದ ಬ್ರಹ್ಮಕಾಂತ ಸ್ತಂಭ ಮಾದರಿಯ 
ವಾಗಿರುತ್ತವೆ. ಮರ ಅಥವಾ ಗ್ರಾನೈಟ್‌ ಹಾಗು 
ಕೆಂಪು ಶಿಲೆಗಳಿಂದ ಮಾಡಲ್ಪಟ್ಟಿ ಸುಮಾರು ನಾಲ್ಕು 
ಅಡಿ ಎತ್ತರೆ ಅರ್ಧ ಅಡಿ ದಪ್ಪ ಇರುತ್ತವೆ. ಚಪ್ಪಟೆ 
ತುದಿ ಅಥವಾ ಮೊಂಡು ತುದಿಯ ಬೊಟಿಗಳಾಗಿರು 
ತ್ತವೆ. ಇಂತಹವು ಕುಮಟೂರು. ಬಾಚರೆಣೆಯಂಡ, 


‘2 8-7 Shantakumari: 5೦84584 GOSASA-A Note’Journal of the Epigra 
phical Society of India, Vol. 14, 1987, PP. 104-105 | 
3 ಕುಟ್ಟಿಂಜೆಟ್ಟಿರೆ ಎಂ. ನಂಜುಂಡ ಅನರು ಈ ಅಂಶವನ್ನು ತಿಳಿಸಿದ್ದಾರೆ. 


ಇತಿಹಾಸ ದರ್ಶನ 


ಅರಮೇರಿ ಬಾಚಿರ ಮನೆಗಳಲ್ಲಿಯೂ ಕಾಣ ಬರುತ್ತ ಮೆ 
ಈ ಬೋಟಿಗಳು ಮಾತ್ರ ಮರದ್ದೂ ಆಗಿರುವುದಿದೆ. 


೨. ಚಿತ್ರಕಲ್‌ ಜೋಟ: ಸುಮಾರು ೫ 
ರಿಂದ ೯ ಅಡಿ ಎತ್ತರದ ಈ ಕಂಬಗಳು ನಿನ್ಯಾಸದಲ್ಲಿ 


9) ಜು 


ಬ್ರಹ್ಮಕಾಂತ ನಿಷ್ಣು ಕಾಂತ, ರುದ್ರಕಾಂತ ಸ್ತಂಭ. 
ಅಂದರೆ ಚತುರಶು, ಅಷ್ಟ್ರಾಶು ಅಥವಾ ಷೋಡಶಾಶು, 
ವೃತ್ತ ಶೆರೀರಿಯಾಗಿರುತ್ತವೆ. ಕೆಲವು ಕೆತ್ತನೆಗಳೆನ್ನೂ 
ಒಳಗೊಂಡಿರುತ್ತವೆ. ಬುಡ ಮತ್ತು ಕಂಠ ಮುಖಗಳು 
ಚತುರಶುನಾಗಿರಬಹುದು. ಆ ಮುಖಗಳಲ್ಲಿ ಅರಳಿದ 
ಪದ್ಮಗಳು, ನಕ್ಷತ್ರಗಳು, ಹೆಡೆನಾಗಮುಖಗಳು 
ಹಾಗು ರೇಖಾ ನಿನ್ಯಾಸಗಳಿರಬಹುದು. ಈ ಮುಖಗಳ 
ಮೇಲ್ಮೂಲೆಗಳಲ್ಲಿ "ತೋರೆ ಹೆಕ್ಸಿ', ನವಿಲು ಅಥವಾ 
ಹಂಸಗಳ ಕಂಡರಣೆ ಇರಬಹುದು. ನಂತರದಲ್ಲಿ ಸುತ್ತು 
ತಗ್ಗುಗಳು ಹೆಚ್ಚಿದಂತೆ ರಚನೆ ಇರಬಹುದು. ಕೆಲವೆಡೆ 
ಈ ಮೇಲ್ಮೂಲೆಗಳಲ್ಲಿ ಸಿಲಿಂಡರಾ ಕೃತಿಯ ಮೈ 
ಶಂಕುವಿನ ತುದಿ ಹೊಂದಿರುವ ರಚನೆಗಳುಂಟು, ಇಂತಹ 
ಬೋಟ (ಸ್ತಂಭ)ಗಳ ತುದಿಯಲ್ಲಿ ಕಂಡರಿಸಿದ ಮೊಂಡು 
ತುದಿಯ ಕಳಶ ಅಥವಾ ಗೋಪುರಾಕೃತಿ ಇರುತ್ತದೆ. 
ಅಥವಾ ಉರುಟು ಗುಂಡು ಇರುತ್ತದೆ. ಕೆಲವಡೆ ಬುಡ 
ದೆಲ್ಲಿ ಚತುರಶು ಪೀಠಗಳನ್ನು ಹಂತಗಳಲ್ಲಿ ಹೊಂದಿರುವು 
ದುಂಟು. ಕೆಲವೆಡೆ ಐನ್‌ ಮನೆಯ ನಾಲ್ಕು ಬದಿಯಲ್ಲಿ 
ಎರಡೆರಡೇ ಕಂಬಳಂತೆ ನಿಂತು ಅಷ್ಟ್ರದಿಕ್ಟಾಲಕರ ನೆಲೆ 
ಯನ್ನು ಸೂಚಿಸಿ ರಕ್ಷಣಾ ಸಂಶೇತವೂ ಆಗಿರುವಂತಿವೆ. 
ಇದಕ್ಕೆ ಬಾವಲಿಯ ಬಿದ್ದಂಡ ಕಂಡಂಗಾಲದ ಮೂಕ 
ಚಂಡ ಕೊಂಗಾಂಟ್‌, ಅರಮೇರಿಯ ಬಾಚಿರ, 
ನಾಯಕಂಡ ಕುಮಟೂರು ಗ್ರಾಮದ ದೇಶತಕ 
ಕಳ್ಳೆಂಗಡ ಹಾಗು ಬಾಚರಣಿಯಂಡ ಮನೆತನಗಳ 
ಐನ್‌ ಮನೆಗಳು ಕೆಲವು ಉದಾಹರಣೆ ಆಗಿವೆ. ಕೆಲವೆಡೆ 
ಅವುಗಳನ್ನೂ ನೆಟ್ಟ ಕಾಲದ ಸೂಚನೆಯೂ ಇಡೆ. 
ಉದಾಹರಣೆಗೆ ಬಾಚಿರಣಿಯಂಡ ಮನೆಯಲ್ಲಿ ಮೊದಲು 
ಕುಮಟೂರಿನಲ್ಲಿ ೧೮೯೬ರಲ್ಲಿ ಬೋಟ ನೆಟ್ಟುದುದಂತೆ. 
ಕೆಲವು ಯೂಪ ಸ್ಮಂಭದ ಮಾದರಿಯಾಗಿರಬಹುದು 


ಎನ್ನುವುದಕ್ಕೆ ಮೂಕಚಿಂಡ ಮನೆಯ ಬೋಬಿಯಿಂದ 


4 ಆ: ಕೊಡೆಗು ಜಿಲ್ಲೆ (ಪರಿಷ್ಯ 3) ಗ್ಯಾಸೆಟಿಯೆರ್‌ | 


೬೮ 


೧೫೨ 


ಸೂಚನೆ ದೊರೆಯುತ್ತದೆ. ಸಾರೆಣಮಾನಫಿ ಹೆಬ್ಬಡೆಲಿ, 
ಪಾರಣಮಾನಿ ಗದ್ದೆಗೆ ಹೋಗಿ "ಕುಡುರಿ ಬೋಡು 
ಕಳಿ'ಯ ಮುಕ್ತಾಯ ಮಾಡುವಲ್ಲಿ ಈ ಬೋಟಯ 
ಸುತ್ತ ಸುತ್ತಿ ಬಂದು ಈ ಕುದುರೆ (ಬೆತ್ತದಲ್ಲಿ 
ಮಾಡಿದ್ದು) ಗದ್ದೆಯಲ್ಲಿ “ಅಳಂಜ ಕುದುರೆ' ಅಂದರೆ 
ಅಳಿಯುನ ಕುದುರೆ ಆಗಬೇಕು. ಅಶ್ವನೇಧದ ಸಂಕೇತ 
ವಾಗಿ ತುಲಾ ಸಂಕ್ರಮಣದ ಮರುದಿನ ಆರಂಭವಾದ 
ಈ "ಕುದುರೆ ಕಳಿಯ' ಸಂಚಾರ ಇಡೀ ಕೊಡಗಿನಲ್ಲಿ 
ಆಗಿ ಇಲ್ಲಿ ಮುಕ್ತಾಯಗೊಳ್ಳಬೇಕಾದ್ಹಾ ಜೂನ್‌ ಆರಂಭ 
ದಲ್ಲಿ ಎಂಬ ಪದ್ಧತಿ, ನಂಬಿಕೆ ಇದೆ. ಇನನ್ನು ಒಂದೇ 
ಬಂಡೆಯಿಂದ ಕೆತ್ತಿ ರೂಪಿಸಿರುವುದೂ ಉಂಟು, ಒಂದು 
ರೀತಿಯಲ್ಲಿ ಇಲ್ಲಿ. "ರಿಚುಯಲ್‌ ಪೋಲ್‌' ನಂತೆ 
ಪರಿಗಣನೆಯಾಗಿರುವಂತಿದೆ. ಅಲ್ಲದೆ ಸೋಮವಾರ ಸೇಟಿ, 
ವೀರರಾಜ ಸೇಟಿ, ತಾಲೂಕಿನ ಗ್ರಾಮಗಳಲ್ಲಿನ ಕಲ್ಲೋರಿ 
ಗಳಿಂದಾಗಿ ಇಲ್ಲಿನ ಇತಿಹಾಸ ಪೂರ್ವ ಕಾಲದ ಆದಿವಾಸಿ 
ಜನ ವಾಸ್ತವ್ಯದ ಕಲ್ಪನೆ ದೊರಕುತ್ತದೆ." ಈ ನೆಲೆ 
ಗಳ ಇಂದಿನ ಸುಗ್ಗಿ ಕಂಬ-ಕಟ್ಟಿ ಸೆ ಹಬ್ಬಗಳಲ್ಲಿ ಬೇಟೆಯ 
ಪ್ರಾಣಿಗಳನ್ನು ಸೀರಿನಲ್ಲಿಡುವುದು, ಕಲ್‌ ಬೋಟಿಗಳಿಗೆ 
ಪ್ರಾಣಿ ಕೊಂಬುಗಳನ್ನು ಮಾಡಿಡುವುದು, ಬೆತ್ತದ 
ಯಾಗ ಕುದುರೆಯ ಸಹೆಯೋಗ ಇತ್ಯಾದಿಗಳು 
ಚಿತ್ರಕಲ್‌ರ ಜೋಟಗಳ ನೆಲೆಯಲ್ಲಿ ಹೆಚ್ಚು ಕಾಣ 
ಬರುವ ಕಾರಣ ಇತಿಹಾಸ ಪೂರ್ವಯುಗದ ಇಲ್ಲಿನ 
ಸಾಂಸ್ಕೃತಿಕ ಆಚರಣೆಗಳ ಸಾಂಕೇತಿಕ ರೂಪವೆ ಆಗಿರು 
ವಂತಿವೆ. 


ಇಂತಹ ಜೋಟಿಗಳು ಐನ್‌ ಮನೆಯ ಮುಂಬದಿ 
ಯಲ್ಲಿ ಹೆಚ್ಚು ಕಾಣ ಸಿಗುತ್ತವೆ. ಇನಕ್ಕೆ ಸಿಂಗಾರ 
ಬೋಟ ಎಂದೇ ಜನಸದ ಹಾಡಿನಲ್ಲಿ ಬರುತ್ತದೆ. 
ಹುತ್ತರಿ ಹಬ್ಬದಲ್ಲಿ ಓಣಿ ಸುಂದ ಐನ್‌ಮನೆ ಹತ್ತುವಲ್ಲಿ 
ಕಲ್‌ ಬೋಟಯನ್ನು ಕುರಿತಂತೆ ಹೇಳುವ ಹಾಡು 
ಹೀಗಿದೆ. 


ಪಟ್ಟ್‌ ಚಿಂಗಾರ ಕಲ್ಲರ ಬೋಟ। ಮಾಣಿಕ 

ಕಲ್ಲೊಂಡ್‌ ಕೆಜ್ಜ ಪಣಿಯೋ | ಜೋಮುನೆ ತಳ 
೧೧ 

(ಮು. ಸಂ) ಸೂರ್ಯನಾಥ ಯೆ. ಕಾಮತ್‌, 


೧೯೯%, ಫು. 


ಇತಿಹಾಸ ದರ್ಶನ 


ಯಯ ಯ ಯ ಮರಹು 


Soden ie ce ಪತಾ ಕ್ವ ವ ಸೃಷ್ಟಾ ಸತವ ಇಷ್ಟಿ 


ತುವ ಕಗ್ಗಲ್ಲ್‌ ಬೋಟಿ | ಎಟ್ಟ್‌ ಸೆಟ್ಟಿ ಗೊಂಡ್‌ 
ಕೆಜ್ಜ ಸಣಿಯೋ। ಚೂದರೆ ಮಾನೆ ಸೋಲೆ ನೋಂದಯ 
ನೋಟ್‌, ಪೋರಾಟಿ ಪೋಪಕ ಚೋಮನ ಕಟ್ಟುವ | 
ಬೋಟರ ಸುತ್ತೊಡೆ ಕಲ್ಲೆದ ಪಟ್ಟಿ | ಪಾಕೆ ಕಲ್ಲ್‌ 
ಗೊಂಡ ಕೆಜ್ಜ ಪಣಿಯೋ.... 


(ಹಟ್ಟೆಗೆ ಸಿಂಗಾರ ಕಲ್ಲು ಬೋಟಿ ಬಿಳಿ ಕಲ್ಲಿನಿಂದ 
ಮಾಡಿದ ಆ ಕೆಲಸ ಚಂದ. ಎತ್ತನ್ನು ಕಟ್ಟ ಹಾಕುವ. 
ಸಾಧು ಮಾಡುವ ಸ್ತಂಭವದಾಗಿದೆ. ಎಂಟು ಮುಖ 
ಪಟ್ಟಿಕೆಗಳನ್ನೂ ಹೊಂದಿದೆ. ದೇವರ ಎತ್ತು ಪೊರ ಕ್ರ 
ಹೋಗುವ ಎತ್ತನ್ನೂ ಕಟ್ಟುವ ಈ ಸ್ತಂಭದ ಸುತ್ತ 
ಸೂಜಿ ಮನೆಯಂತೆ ಸೇರುವಟುಗಳ ಚಸ್ಪಟಿ ಕಲ್ಲನ್ನೂ 
ಹಾಸಿದೆ. ಅದರಿಂದ ಕೆಸರೂ ನುಗ್ಗದಂತೆ ಜೋಡಣೆ ಆಗಿದೆ. 
ಒಂದೇ ಬಂಡೆಗಲ್ಲಿಂದ ಮಾಡಿದ ಕೆಲಸ ಈ ಬೋಟ 
ಗೆಲಸ ಚೆನ್ನಾಗಿದೆ.) 


ಹೀಗೆ ಕಲೆ, ಕೃಷಿ, ದೈವ, ಮಳೆ, ಎತ್ತುಗಳ 
ಸಂಬಂಧದೊಡನೆ ತಕ್ಕರ ಮನೆಯ ಶಿಸ್ತನ್ನೊ 
ಸೂಚಿಸುವ ಭಾವ ಇಲ್ಲಿದೆ. ರಾಜರ ಕಾಲದಲ್ಲಿ ಇಂತಹ 
ಬೋಟಗಳಿಗೆ ಆನೆಯನ್ನು ಕಟ್ಟಿ ಹಾಕುತ್ತಿದ್ದರೆಂದು 


ಗ್ರಾಮೀಣರ ಅಂಬೋಣ. 


೩) ಎತ್ತುಕಲ್‌ ಜೋಟಿ (ಆತ್ತ ಬೋಟಿ) 
ಈ ಶಿಲಾ ಸ್ತಂಭಗಳ ಶಿರದಲ್ಲಿ ಕಳಶ-ಗೋಪುರಾಕೃತಿಗಳ 
ಬದಲಿಗೆ ಚೌಕ ಪೀಠದ ಮೇಲೆ ಆಸೀನೆ ಅಥವಾ 
ಅಸರೂಪವಾಗಿ ಸ್ಥಾನಕ ವೃಷಭ (ಬಸವ)ನ ನಿಗ್ರಹ 
ವಿರುತ್ತದೆ. ಈ ಬಗೆಯು ಚಂಗಾಳ್ದರ ಕಾಲದಿಂದ 
ಅಥವಾ ಹಾಲೇರಿ ಅರಸರ ಕಾಲದಲ್ಲಿ ರೂಢಿಗೆ ಬಂದಿತೋ 
ಎಂಬುದು ನಿರ್ದಿಷ್ಟನಿಲ್ಲವಾದರೂ ಅವುಗಳಿರುವ ನೆಲೆ 
ಯಂತು ಮಾ ಭಜ ಆ 


ೈಟಿಲಿಕ್‌ ಐನ್‌ ಮನೆಯ ಹಟ್ಟಿ ಯಲ್ಲಿ ಸುಂದರ 
ವೃಷಭ ನಿಗ್ರಹದ ಈ ಬೋಟ ಇದೆ. ಸನ್ಯ ಭೂನಿಂಯ 


ಅಪ pd ait ಗರ್ವಾಲೆ ಅರಮನೆಗಳ ಮುಂದಿನ 
ಹೆ ಕಾಣುತ್ತದೆ. ಗರ್ನಾಲೆಯ 


pa 


ಇತಿಹಾಸ ವರ್ಶನ 


ಈ ಸ್ತಂಭದ ಮೇಲೆ, ಮಸುಕಾಗಿರುವ ಕಂಡರಿಸಿದ 
ಅಕ್ಷರಗಳೂ ಇವೆ. ಇಂದು ಅರಮನೆ ಶಿಥಿಲವಾಗಿ 
ಭಾಗಗಳ ವಿವರವೇ ಮಸಕಾಗಿದ್ದರೂ ಈ ಕಲ್‌ 
ಬೋಟಯ ನೆರೆವಿರಿಂದ, ಅಂದಿನ ಅರಮನೆಯ ಭಾಗ 
ಗಳ ಸ್ವರೂನ ದೊರಕಲು ಸಹಾಯಕವಾಗಿದೆ. ಗುತ್ತಿ 
ಮಠೆ, ಹಾಗು ದೇಗುಲಗಳ ಮಂದೆ ಇಂತಹುದೇ 
ಸ್ತಂಭನಿದ್ದರೂ, ಕೇವಲ ಪೂಜಾ ಉದ್ದೇಶಗಳಿಗೆ 
ಸೀನಿಂತವಾಗಿರುವಂತಿದೆ. 


೪) ಸೊಡ್ಲುಕಲ್‌ ಜೋಟಿ: ಸುಮಾರು 
ಅಡಿ ಎತ್ತರದ ಆರು ಮುಖ ಪಟ್ಟಿ ನೆಯ ಕಲ್ಲು ಸೆ ಸ್ಲಂಭೆ 
ಜಾ ಗೂಡುಗಳಿರುತ್ತವೆ. ಗ್‌ ಸ್ಮ್ಮಾಃ ರಕ 

ಲಿ ನಿಲ್ಲಸಿರುವುಡುಂಟು. ಆದರೆ ಇವು ನದ 
ಗಿನೆ ಸ ನೆಲೆಗಳಲ್ಲಿ ಕೊಡಗಿನಲ್ಲಿ ಸಾಮಾನ್ಯ ವಾಗಿ 
ಇಬರುವ ಕುಳ್ಳು ಸ್ತಂಭದ ಕಲ್ಲು ದೀಪ aldo, 
ಇನ್ನು ಮಾಪಿಳ್ಳ ಗಳಲ್ಲಿ ಗುರು ಹಿರಿಯರ ನೆಲೆಗೆ 
*ಖುರಕ್‌ ಮಾರ್‌? ಸಿ ಎನ್ನುತ್ತಾರೆ (ಆದು ಕೊಡವರ 
ಕ್ಸ ಮಡನನ್ನೂ ಹೋಲುವಂತಿದೆ) ಮೈತಾಡಿ 
ಚಾಮಿಯಾಲ್‌ನೆ ಕುವಲೆ ಮನೆತನದ ಐನ್‌ ಮನೆಯ 
ಬಲ ಹಿಂಪಾರ್ಶ್ವದಲ್ಲಿರುವ ಖುರಕ್‌ಮಾರ" ನೆಲೆಯ 
ಬದಿಯಲ್ಲಿ ಈ ರೀತಿಯ ಜೋಟಿ ಇದೆ. ಬಹುಶಃ 
ಮೊದಲು ಈ ಸ್ವಂಭದ ಮೇಲಿದ್ದ ಗುಮ್ಮ! ಟಿ ಭಾಗ ಈಗ 
ಕಾಣೆಯಾಗಿದೆ. ದೀಪದ ಗೂಡಿನ Hi ರೇಖಾ 
ನಿನ್ಯಾಸದಿಂದ ಕೂಡಿದೆ. 


ಓಟ ತ 


20 
GC 
ಜಿ 


| 
dA 
ನ 


al . 
e 


ಸುಗ್ಗಿಕಲ್‌ ಬೋಟಿ : ಇವುಗಳು ಐನ 
ಮನೆಯ ಹಟ್ಟಿಯಲ್ಲಿ ಇಲ್ಲದಿರುನಂತಹೆವು. ಗ್ರಾಮ 
ದೊಳಗೆ ಕಟ್ಟೆ, ಮಂಟಪ ಅಥನ ಜೋಡಿಸ್ತಂಭಗಳ 
ಸುಗ್ಗಿ ಕಟ್ಟೆಗಳಿರುವಲ್ಲಿ ಒಂದೇ ಶಿಲಾ ಸ್ತಂಭನಿರುವ 
ನಗರ ಹಳ್ಳಿ ಸುಗ್ಗಿ ಕಲ್‌ ಬೋಟಿಯ ಉದಾಹರಣೆ ಇದೆ, 
ಮೊದಲಿಗೆ ಮರದ ಸ್ಮಂಭವಾಗಿತ್ತು. ಸ್ಥಂಭದ ಮೇಲೆ 
ಚಿತ್ತಾದ ಕೆತ್ತ ನೆಗಳಿದ್ದು ೧೨ ವರ್ಷಕ್ಕೊಮ್ಮೆ ನಡೆಯುವ 
ಇದರೆ ದೊಡ್ಡ ಸುಗ್ಗಿ ಹೆಬ್ಬದಲ್ಲಿ ಮೊದಲಿಗೆ ಇದ್ದ 
ಕೋಣ ಹಾಗು ಎತ್ತಿನೆ ಬಲಿ ಈಗ ನಿಂತಿಜಿ, ವಾರ್ಷಿಕ 
ವಾಗಿ ನಡೆಯುವ ಸಣ್ಣ ಸುಗ್ಗಿ ಹಬ್ಬದಲ್ಲಿ ಎಣ್ಣೆ ಹೆಚ್ಚಿ 
ನೇರ ಮಾಡಿ ನೊಡು ಹೆಚ್ಚಿ ME ನಡೆಯ 
ತ್ತವೆ, ಒಂದು ಕಾಲಕ್ಷೈ ಹ ಈ ರೀತಿಯ ತನಿ 


೧೫ 


ಸುಗ್ಗಿಕಲ್‌ ಬೋಟ ಆಗಿದೆ. ಚೆಕ್ಕೆ ಸೊಡ್ಲೂರಿನ 
ಮಂದತವ್ವನ ಸುಂದರ ಶಿಲಾಸ್ತಂಭನನ್ನೂ ಈ ವರ್ಗಕ್ರೈ 
ಸೇರಿಸಬಹುದು. ಹಂತ ಹಂತಗಳಲ್ಲಿ ನಾಲ್ಕು ಮುಖ 
ಮ್ಳ ( ಬ್ರಹ್ಮಕಾಂತಮಾ ದರಿ) ನಡುವೆ ತಗ್ಗು ಸುತ್ತು 
ಹೊಂದಿದೆ. ಕಮಲ ಹಾಗು ನಕ್ಷತ್ರಗಳ ಚಿತ್ರಗಳು ಈ 
ಈ ಸ್ತಂಭದ ಮೇಲಿದ್ದು ಪಾರ್ವತಿಯ ಪ್ರತೀಕವಾಗಿ 
ಆರಾಧನೆಗೊಳ್ಳುತ್ತಿ ದೆ. ಇದರ ಆರಾಧನೆಯಲ್ಲಿ ಕುದುರೆ 
ಬೋಡು ಕಳಿ (ಅಶ್ವಮೇಧದ ಸಂಕೇತ) ಹಾಗು ಮಾಸ್ತಿ 
ವಿಗ್ರಹದ... ಪೂಜೆಯೂ ಸಹೆಯೋಗವಾಗಿರುವುದು 
ಗಮನಾರ್ಹೆ. ಇದಲ್ಲದೆ ಸುಗ್ಗಿಕಲ್‌ ಬೋಟಿ. ಸುಗ್ಗಿ 
ಹಬ್ಬದ ಸಂಬಂಧವಿರುವ ಹೆಡ್ಜೇನರು (ನಾಗಬನ) ಬನ 
ದಲ್ಲಿ ಆ ದೇವರ ಸಂಕೇತವು ಮಣ್ಣಿನ ಸಿಲಿಂಡರಾಕೃತಿಯ 
ಸ್ತಂಭಗಳ ತುದಿಯಲ್ಲಿ ಕಳಶಗೋಪುರ ಹೊಂದಿರುವ 
ಉದಾಹರಣೆಗಳೂ ಇವೆ, 


ಸಹಯೋಗೆಕಕೆ ಮತ್ತು ಆಚಾರಗಳು : ಕೆಲವು 
ಕೊಡವ ಮನೆತನಗಳಲ್ಲಿ ಉಳಿದು ಬಂದಿರುವ ಪದ್ಧತಿ 
ಗಳಿಂದಾಗಿ ಕೇರಳದ ಬೈತೂರಪ್ಪನಿಗ್ಯ, ಕಲ್‌ಬೋಟ 
ಗಳಿಗೂ ಸಂಬಂಧ ಕಾಣುತ್ತದೆ. ಅದಕ್ಕೆ ಕಿರಾತ ಶಿವ 
ಅರ್ಜುನನ ನಡುವೆ ನಡೆದ ಯುದ್ಧ ಕತೆ ಇದೆ. ಆದರೆ 
ಇಲ್ಲಿ ಬಿದ್ದವನು ಕಿರಾತಶಿವ. ಅಂತಾಗಿ ತಲೆಗೆ ಕಲ್ಲು 
ತಾಗಿ ರಕ್ತ ಬಂತು. ಆಗ ಪಾರ್ವತಿ ಅರ್ಜುನನ 
ಕಳವಳ ಕಂಡು ಅವನಿಂದಲೇ ಹಸುವಿನ ತುಪ್ಪ ತರಿಸಿ 
ಲೇಪಿಸಿ ವಾಸಿ ಮಾಡಿದಳಂತೆ. ಶಿವ ಬಿದ್ದ ನೆಲೆ, ತುಪ್ಪ 
ಲೇಫಿಸಿದ ನೆಲೆ ಬೈತೂರಂತೆ. ಜೊತೆಗೆ ಶಿವ, ಅರ್ಜುನ 
ನಿಗೆ ತೆರೆದುಕೊಂಡ ನೆಲೆ. ಹಾಗೆ ಬಿದ್ದ ತೆಕೆಡೆ ಸೆಲೆ 
ಬೈತೂರು. ಈ ಶಿನನಿಗೆ ಕೊಡಗಿನ ಮನೆತನಗಳು 
ಹಾಲು ಬೈನಾಡು (ಅಕ್ಕಿ ಹಾಗು ಹೆಸುವಿನ ಹಾಲು) 
ಒಪ್ಪಿಸಿ ಬೈತೂರಪ್ಪನ ಪ್ರಸಾದವಾಗಿ ಹೆಸುನಿನ ತುಪ್ಪ 
ತಂದು ಮನೆಯಲ್ಲಿ ಹರಕೆಯಂತೆ ರೋಗಿಯ ತಲೆಗೆ 
ಹಚ್ಚು ತ್ತಾರೆ. ಹಾಲು ಬೈವಾಡು ಒಯ್ಯುವಕ್ಲಿ, ಅಕ್ಕಿ, 
ತೆಂಗು, ಬೆಲ್ಲನನ್ನೂ ಅಲಂಕರಿಸಿ ಪೂಜಿಸಿದ ಕಲ್ಲುಬೋಟಿ 
ಬಳಿ ಎತ್ತಿನ "ಕವುಂದಿ'ಯ ಮೇಲೆ ವಿಂಗಡಿಸಿಟ್ಟು 
ಎತ್ತು ಪೊರಟ (ಎತ್ತಿನ ಹೇರು)ನನ್ನ ಕ್ಲಿ ಬೋಟಯ 
ಸುತ್ತ ಸುತ್ತಿಸಿ, ಬೈತೂರಪ್ಪನನ್ನ ಪ್ರಾರ್ಥಿಸಿ ಹೊರಡು 
ತ್ತಾರೆ, ಇದು ಬಾಚಿರ ಮನೆತನದಲ್ಲಿ ಕಾಣ ಬರುವ 
ಅಚಾರ. 


ಬ 


ಇನ್ನೊಂದು ದೇಶ ತಕ್ಕ ಕಳ್ಳೆಂಗಡ ಮನೆತನಕ್ಕೆ 
ಸಂಬಂಧಿಸಿದ ಕತೆ. ಕೇರಳದ ಬೈತೂರಿನ ಅಡಿಯಾಂದರ 
ಮಠದಲ್ಲಿ ಮಂತ್ರ ವಿದ್ಯೆಕಲಿತ ಕಳ್ಳೆಂಗಡ ಮಂದಣ್ಣ 
ಣ್‌ ಕ್ವಿ ಳಾ 
ಕಾಶೊಣ ಜೊತೆಯಲ್ಲಿಯೆ ಮಂತ್ರ ಮೂರ್ತಿಯನ್ನು 
ಕರೆತಂದ, ನುಂದಣ್ಣ ತೀರಿದ ಮೇಲೆ ಅವನ ಕೈಮಡದ 
ನೆರೆಯಲ್ಲಿಯೆ ಮಂತ್ರ ಮೂರ್ತಿಗೂ ನೆಲೆ ಆಯಿತು. 
ಹುತ್ತರಿ ಹಬ್ಬದ ಮರುದಿನ ರಾತ್ರಿ ಮಂದಣ್ಣ 
£e 
ಕಾರೊಣನ ಆವೇಶ ಬಂದೆನರು ಹಟ್ಟಿಯ ಚಿತ್ರಕಲ್‌ 
ಬೋಟಯ ಮೇಲೆ ಕುಳಿತು ತೆಂಗನ್ನು ಅದಕ್ಕೆ ಒಡೆದು 
ಚಚ್ಚೆ, "ಹಾಂಡಾಳನಕ್‌, ಇದು ನೀಚ ರ್‌, ಇದ 
ಕುಟ್ಟಿಯಳಕ್‌' ಎಂದು ಕೆಂಬಟ್ಟಿ ಹರಿಜನ, ಯರವ 
ಹಾಗು ಮಕ್ಸಳತ್ತ ಎಸೆಯುತ್ತಾರೆ. ಈ ಕ್ರಿಯೆ ಕಲ್‌ 
ಬೋಜಟಯ ಮೇಲೆಯೇ ಆಗಬೇಕಾದ್ದ ರಿಂದ ಬಲಿಯ 
ಹಿನ್ನೆಲೆ ಸೂಚಿಸುವಂತಿದೆ. 


ಇನ್ನೊಂದು ಕತೆ ಆಳು.ಮನೆ.ಬೋಟ. ಒಡೆಯನ 
ನಡುವಣ ಸಂಬಂಧ ಸೂಚಿಸುವ ಕತೆಯಾಗಿದೆ. 
ಕುಟುಂಬವೊಂದರಲ್ಲಿ ಹಿರಿಯ ಸತ್ತಾಗ ಪದ್ಧತಿಯಂತೆ 
ನೆಲ್ಲಕ್ಕಿನಡುಬಾಡೆಯಲ್ಲಿ ಶವಕ್ಕೆ ಬಟ್ಟಿ ಹೊದಿಸಿ 
ಮಲಗಿಸಿದ್ದೆರಂತೆ. ರಾತ್ರಿ ಚಳಿಗೆ, ಹೊರಗೆ ಇದ್ದ 
ಕೆಂಬಟ್ಟಿ ಹರಿಜನ ನಡುಗುತ್ತಿದ್ದವ ಕೂಗಿ ಬೆಂಕಿ ಕೇಳಿದ 
ಸಂತೆ, ಮನೆಯನರು ಎಚ್ಚರಗೆಟ್ಟು ನಿದ್ದೆ ಮಾಡಿದ್ದರು. 
ಆಗ ಸತ್ತ ಹಿರಿಯ ಎದ್ದು ಬೆಂಕಿ ಹಿಡಿದು ಹೊರಗೆ 
ಬಂದ. ಅದನ್ನು ಕಂಡ ಕೆಂಬಟ್ಟ ಹೆದರಿ ತಾ ಹೊದ್ದಿದ್ದ 
ಬಟ್ಟೈಯನ್ನು ಕಲ್ಲು ಜೋಟಗೆ ಎಸೆದು ಓಡಿದ, ಸತ್ತನ 
ಆ ಕತ್ತಲಿನಲ್ಲಿ ಕಲ್ಲುಬೋಟಿಯನ್ನೆ ಕೆಂಬಟ್ಟಿ ಎಂದು 
ತಬ್ಬಿ ಹಿಡಿದನಂತೆ, ನಿದ್ದೆ ತಿಳಿದು ಎದ್ದವರು. ಕಲ್ಲು 
ಜೋಟ ಬಳಿ ಶನವನ್ನು ನೋಡಿ ಕೆಂಬಟ್ಟಿ ಯಿಂದ 
ಸಂಸ್ಥಾರ ಮುಗಿಸಿ, ಬೋಟಯನ್ನೂ 
ತೆಗೆಸಿ ಬಿಟ್ಟರಂತೆ, ಅಂದಶ ಏನ್‌ ಮನೆ ಕುರಿತ 
ಹಿರಿಯನ ಮೋಸ್ಟ್‌ ಕೆಂಬಟ್ಟಿ ಹಾಗು ಕಲ್‌ಬೋಟಗೂ 
ಇರುವ ಅನಿಭಾಜ್ಯ ಚಿತ್ರ ಇಲ್ಲದೆ. 


ಗ್ರಾಮುಡೇವತೆ ಭಗವತಿ ಹಬ್ಬ ಮತ್ತು -ಕೆಂಬಟ್ಟಿ 


ಹರಿಜನರ ಮುಖ್ಯ ದೇವತೆ ಸನಾ ್ಲಂಗಾಲತಮ್ಮೆ ಹಬ್ಬಕ್ಕೆ 
ಹೋಗುವಲ್ಲಿ ಹೆಬ್ನೆಯ ಕಲು ಬೋಟಿಯ ಬಳಿ ಎತು 
[ae] kd ಬಿ ಣು wl 


ಪೊರಟ ನಿಲ್ಲುತ್ತದೆ. ಸ್ನಾನ ಮಾಡಿಸಿ. ಅಲಂಕರಿಸಿ, 


ಇತಿಹಾಸ ದರ್ಶನೆ 


ಆಕ್ಸಿ ತೆಂಗು ಬೆಲ್ಲದ "ಸೋರ್‌? ಅನ್ನೆ ಎತ್ತುಗಳ ಮೇಲೆ 
ಇಡುವುದು ಇಲ್ಲಿಯೆ. ಬೋಟಯ ಸುತ್ತ ಮೂರು 
ಸುತ್ತು ಬಂದು ಪ್ರಾರ್ಥಿಸಿ ಪದ ಹಾಡುತ್ತ ಹೊರಡು 
ತ್ತಾರೆ, *ಸನ್ನಂಗಾಲ ತಮ್ಮೆಕ ಆರಟ್‌ ಬೊಳಕ್‌ 

೦ಗಾಲ ತಮ್ಮೆಕ ವಿತ್ತು ಪೊರಟಿನಡಪೋಲೆ. 
ನಮ್ಮೆರ ದೇನನ್ನಾನ ಪೋರ ಒಪ್ಪಿಚಿಡಕ್‌ ಪೋಪುದು 
ನಂಗ'-ಪನ್ನಂಗಾಲ ತಮ್ಮೆ ಹಬ್ಬಕ್ಕೆ ಭಯ ಭಕ್ತಿಯಿಂದ 
ಎತ್ತು ಪೊರಟವನ್ನು ಒಪ್ಪಿಸಲು ಹೋಗುತ್ತೇವೆ, 
ಎನ್ನುವಲ್ಲಿ ದಾನ, ಧರ್ಮ ಪಶು ಸಂಬಂಧ ಬೋಟ 
ಯೊಡನೆ ಸಹಯೋಗವಾಗಿದೆ ಎನಿಸುತ್ತದೆ. 


ಯಜಮಾನ ಕುಟುಂಬದ ಕಲ್ಲುಬೋಟಯೊಡನೆ 
ಅವಿಭಾಜ್ಯ ಸಂಬಂಧನಿರುವ ಕೆಂಬಟ್ಟಿ ಕುಡಿಗಳು ಸುಗ್ಗಿ 
ಸಮಯದಲ್ಲಿ ಹುಲ್ಲಿನಲ್ಲಿ ಎತ್ತಿನ ಕೊಂಬು ಮಾಡಿ ಕು 
ಬೋಟಗೆ ಕೋಡು ಕಟ್ಟುತ್ತಾರೆ. ಸುತ್ತ ಕೃಷಿ ಸೆಲಸದ 
ಸಾಮಾನುಗಳನ್ನೂ ಇಟ್ಟು ಪೂಜಿಸುತ್ತಾರೆ. (೧ ಪರ್ಕ 
೧ ಮೊರ್ಕ ೧ ಕುಕ್ಕೆ) ಎಂದು ಮೂರು ಕುಕ್ಕೆ ಭತ್ತ 
ಇಟ್ಟು ಬಾಳೆ, ತೆಂಗು ನಿವೇದಿಸಿ ಪ್ರಸಾದ ಪಡೆಯು 


ಇತಿಹಾಸ ದರ್ಶನ 


ತ್ತಾರೆ, ಕುಟುಂಬದ ಒಡೆಯ ಈ ಆಳುಗಳಿಗೆ ಕುಕ್ಕೆ 
ಭತ್ತ ಕೊಡುತ್ತಾ ನೆ. ಈ ಪದ್ದತಿ ಅಮ್ಮತ್ತಿ ನಾಡಿನ 
ಹೊಸೂರು-ಬೆಟ್ಟೇರಿಯ ಕೆಂಬಟ್ಟಿ ಹರಿಜನರಲ್ಲಿ ಅನ್ವಯ 
ವಾಗಿದೆ. ಅಂದರೆ "ಕುಳಪುಟ್ಟಿಗೆ? “ಆಯದಾಳು' 
ಸಂಬಂಧೆ ಕಲ್ಲು ಬೋಟಗೆ ಇರುವ ಬಗ್ಗೆ ಇದು ಇಂದಿನ 
ಸಾಕ್ಷ್ಯವೆನಿಸಿದೆ. ಹಾಗೆಯೆ ಕಲ್ಲು ಜೋಟಿಗೆ ಕಟ್ಟುವ 
ಎತ್ತಿನಕೋಡು ಇತಿಹಾಸ ಪೂರ್ವ ಕಾಲದ "ರಿಚುಯಲ್‌ 
ಪೋಲ್‌ನ' ಸಂಕೇತನೆಂದೂ ತೋರುತ್ತದೆ. 


ಶಾಸನಗಳು ಅವುಗಳ ಇತಿಹಾಸವನ್ನೂ ೧೧ನೇ 
ಶತಮಾನದ ದಕ್ಷಿಣ ಕಾಲದ ಕಲ್ಲೋರಿಗಳ (ಡಾಲ್‌ 
ಮೆನ್‌) ಅಸ್ತಿತ್ವ ಕೊಡಗಿನಲ್ಲೂ ಕಾಣ ಬರುವ ಕಾರಣ 
ಆ ಕಾಲದ ಜನರ ಸಂಸ್ಕೃತಿಯಲ್ಲಿ "ರಿಚುಯಲ್‌ ಪೋಲ್‌ 
(ಧಾರ್ಮಿಕ ಬಲಿಸ್ತಂಭ !)ಗಳ ಬಹುಶಃ ಇಂದಿನ ಕಲ್‌ 
ಬೋಟಗಳ ಪರಂಪರೆಗೆ ರೂಪುಗೊಟ್ಟಿರುವ ಸಾಧ್ಯತೆಯ 
ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿ ಅವುಗಳ ಅಸ್ತಿತ್ವದ ಮೂಲ 
ಇತಿಹಾಸ ಪೂರ್ವ ಕಾಲದಿಂದಲೇ ಒದಗಿರುವಂತಿದೆ. 


೧೫೫ 


